ಲಿಖಿತ ಮೂಲಕ ಉತರಿಸುವ 


ಕರ್ನಾಟಕ ವಿಧಾನ ಪರಿಷತ್ತು 
ನೂರ ನಲವತ್ತನೆಯ ಅಧಿವೇಶನ 
ಗುರುವಾರ, ದಿನಾಂಕ ; 190 ನೇ ಮಾರ್ಚ್‌, 2020 


ಪೊಲೀಸ್‌ ಸಿಬ್ಬಂದಿಗೆ ವಾರದ ರಜೆ ಭತ್ಯೆ ಮತ್ತು ಸಾರ್ವತಿಕ ರಜೆ ವೇತನ ನೀಡಿಕೆ ಬಗ್ಗೆ 
ಶ್ರೀ ಮರಿತಿಚ್ಛೇಗೌಡ (ಶಿಕ್ಷಕರ ಕ್ಲೇತು :- 


1248 (1527) ಮಾನ್ಯ ಗೃಹ ಸಚಿವರು ಈ ವಿಷಯಗಳನ್ನು ದಯವಿಟ್ಟು ತಿಳಿಸುವರೆ :- 


(ಅ) ಪೊಲೀಸ್‌ ಇಲಾಖೆಯ ಪಿ.ಸಿ. ಹುದ್ದೆಯಿಂದ ಹೆಚ್‌.ಸಿ ಹುದ್ದೆಯವರೆಗಿನ ಸಿಬ್ಬಂದಿಗೆ ಎಷ್ಟು ಮೊತ್ತದ 
ವಾರದ ರಜೆ ಭತ್ಯೆಯನ್ನು ತಲಾ ನೀಡಲಾಗುತ್ತಿದೆ ; (ವಿವರ ನೀಡುವುದು) 


(ಆ) ಎ.ಎಸ್‌.ಐ ಮತ್ತು ಪಿ.ಎಸ್‌.ಐ ಗಳಿಗೆ ವಾರದ ರಜೆ ಭತ್ಯೆಯನ್ನು ನೀಡದಿರಲು ಕಾರಣಗಳೇನು ; 


(ಇ) ಎ.ಎಸ್‌.ಐ ಮತ್ತು ಪಿ.ಎಸ್‌.ಐ ಗಳಿಗೂ ವಾರದ ರಜೆ ಭತ್ಯೆಯನ್ನು ವಿಸ್ತರಿಸಲು ಹಾಗೂ ವಾರದ ರಜಾ 
ಭತ್ಯೆಯನ್ನು ಪರಿಷ್ಕರಿಸಲು ಸರ್ಕಾರ ಚಿಂತಿಸುವುದೇ ; 


(ಈ) ಎ.ಎಸ್‌.ಐ ಮತ್ತು ಪಿ.ಎಸ್‌.ಐ ಗಳಿಗೆ 15 ದಿನಗಳ ಸಾರ್ವತಿಕ ರಜೆ ವೇತನವನ್ನು ನೀಡುತ್ತಿರುವುದು 
ಸರ್ಕಾರದ ಗಮನಕೆೆ ಬಂದಿದೆಯೇ; 


(ಉ) ಸದರಿಯವರಿಗೆ ಒಂದು ತಿಂಗಳು ಸಾರ್ವತಿಕ ರಜೆ ವೇತನವನ್ನು ನೀಡದಿರಲು ಕಾರಣಗಳೇನು; 


(ಊ) ಯಾವ ಕಾಲಮಿತಿಯಲ್ಲಿ ಸದರಿ ವೇತನವನ್ನು ವಿಸ್ತರಿಸಲಾಗುವುದು? 


